A 
ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 16-03-2021 ಪ್ರಶ್ನೆ ಸಂಖ್ಯೆ: 1171 (1220) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಎಸ್‌.ನಾಗರಾಜ್‌(ಸ೦ದೇಶ್‌ನಾಗರಾಜ್‌)(ಸ್ನಳೀಯಸಂಸ್ಥೆಗಳಕ್ನೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 16-03-2021 
ಉತ್ತರಿಸುವ ಸಚಿವರು: ಮಾನ್ಯ ಪೌರಾಳಿತ ಹಾಗೂ ಸಕ್ಕರೆ ಸಚಿವರು 
ವಿಷಯ : ನಂಜನಗೂಡು ನಗರದಲ್ಲಿ ಸುಭಾಷ್‌ ಚ೦ದ್ರ ಬೋಸ್‌ ಉದ್ಯಾನವನ ಅಭಿವೃದ್ದಿ 
(ಅ) ನಂಜನಗೂಡು ನಗರದಲ್ಲಿ ಹುಲ್ಲಹಳ್ಳಿ ನಾಲೆಗೆ ಹೊಂದಿಕೊಂಡಿರುವ ಸುಭಾಷ್‌ 


ಚಂದ್ರ ಬೋಸ್‌ ಉದ್ಯಾನವನ ಹಾಳು ಬಿದ್ದಿದ್ದು, ಇದನ್ನು ಅಭಿವೃದ್ಧಿಪಡಿಸಲು ಕ್ರಮ 
ತೆಗೆದುಕೊಳ್ಳಲಾಗುವುದೇ ; 


(ಆ) ಸಾರ್ವಜನಿಕರಿಗೆ ಹಾಗೂ ಹಿರಿಯ ನಾಗರೀಕರಿಗೆ ಬಹಳ ಉಪಯುಕವಾಗಿದ್ದ ಈ 
ಉದ್ಯಾನವನ ಅಭಿವೃದ್ಧಿಪಡಿಸಿ, ಯಾವ ಕಾಲಮಿತಿಯೊಳಗೆ ಅನುಕೂಲ 
ಮಾಡಿಕೂಡಲಾಗುವುದು ? 


